ಡಾ| ಅ. ಸುಂದರ 


ಸನ್ನತಿಯ ಎರಡು ಗಮನಾರ್ಹ ಶಿಲ್ಪಗಳು 


ಕಪಟರಾಳ ಕೃಷ್ಣರಾವ್‌ ಅವರಿಂದ ಮೊದಲು 
ಗವಂನಿಸಲ್ಪಟ್ಟು!, ಅನಂತರ ಮರೆತುಹೋಗಿದ್ದ 
ಸನ್ನತಿಯ ಜನವಸತಿಯಿದ್ದ ಪ್ರಾಕ್ಟಾರಿತ್ರಕ ಎಡೆಯನ್ನು 
ಎಸ್‌. ನಾಗರಾಜು ಅವರು ಮರುಶೋಧಿಸಿ (೧೯೬೪) 
ಬೌದ್ಧ ಮೂರ್ತಿ, ಆಲಂಕಾರಿಕ ಪಟ್ಟಿಕೆ, ಶಾಸನ, ಪ್ರಾಚೀನ 
ಅವಶೇಷ ಸಂಪುಟ ಹಾಗೂ ಇಟ್ಟಿ ಶೈಗೆಯಲ್ಲಿ ನಿವರ್ಕಾಣ 
ಗೊಂಡ ವಿಶಾಲ ಕೋಟೆಗಳನ್ನು ಬೆಳಕಿಗೆ ತಂದನಂತರವೂ 
ಇಲ್ಲಿಯ ಕೆಲವು ಗಮನಾರ್ಹ ಪ್ರಾಚೀನ ಶಿಲ್ಪಾವಶೇಷ 
ಗಳು ಮತ್ತು ಶಾಸನಗಳನ್ನು ಕುರಿತ ಬರಹಗಳನ್ನು 
ಪ್ರಕಟಿಸಲಾಗಿದೆ.: ೧೯೮೬ರಲ್ಲಿ ಸ್ತೂಪ ಮತ್ತು ಜನ 
ವಸತಿಯಿದ್ದ ಎಡೆಯ ಭಾಗವೊಂದರ ಉತ್ಪನನ ಕೈಗೊಳ್ಳ 
ಲಾಗಿದೆ.3 


೧೯೮೬ರಲ್ಲಿ ರಾಜ್ಯ ಪುರಾತತ್ತ್ವ ಮತ್ತು ವಸ್ತು 
ಸಂಗ್ರಹಾಲಯ ಇಲಾಖೆಯ ನಿರ್ದೇಶಕನಾಗಿದ್ದು, 
ಗುಲ್ಬರ್ಗಾದ ಸರ್ಕಾರಿ ಪ್ರಾಚ್ಯವಸ್ತು ಸಂಗ್ರಹಾಲಯ 
ದಲ್ಲಿ ಪ್ರದರ್ಶಿಸಲಾಗಿರುವ ಸನ್ನತಿಯ ನಿವೇಶನದಲ್ಲಿ 
ದೊರೆತ ಶಿಲ್ಪಾವಶೇಷಗಳ ಅಧ್ಯಯನವನ್ನು ನಾನು 
ಕೈಗೊಂಡಿದ್ದ ಸಂದರ್ಭದಲ್ಲಿ, ಅಲ್ಲಿಯ ಎರಡು ಶಿಲ್ಬಾವ 
ಶೇಷಗಳು ನನ್ನ ಗಮನ ಸೆಳೆದವು. ಅವುಗಳೆಂದರೆ, ಉದರ 
ಮತ್ತು ಸೊಂಟದ ಭಾಗಗಳನ್ನು ಮಾತ್ರ ಉಳ್ಳ ಏಕ 
ಶಿಲಾ ಯಕ್ಷನ(?) ತುಂಡು ಅವಶೇಷ ಮತ್ತು ಅಪ 
ರೂಪದ ಶೈಲಿಯ ಮಿಥುನ (ದಂಪತಿ) ಶಿಲ್ಪದ ಒಡೆದ 
ಭಾಗ, ಇವೆರಡೂ ಪೂರ್ಣ ಉಬ್ಬಿನಾಕಾರದ ಶಿಲ್ಪಗಳು. 
ಈಗಾಗಲೇ ಗಮನಿಸಲಾಗಿರುವ ಬೌದ್ಧ ಶಿಲ್ಪಾವಶೇಷ 
ಗಳಲ್ಲಿ ಅವಶೇಷ ಸಂಪುಟ, ಬುದ್ಧ ಪಾದ, ಬೌದ್ಧ ಕತೆ 


1 ಕರ್ನಾಟಕ ಸಂಸ್ಕೃತಿಯ ಸಂಶೋಧನೆ (ಲೇಖನಗಳ ಸಂಗ್ರಹ), ಮೈಸೂರು, ೧೯೭೦ ; "ಶ್ರೀ ಚಂದ್ರಕಲಾ ಪರಮೇಶ್ವರಿ” 

2 M. 58060461 : ‘Buddhist Monuments in Sannati’, The Quarterly Journal of the 
Mythic Society, Vol. LVI, Nos: 1 to 4, 1965, pp. 35-37 ; ‘Buddhist Monuments 
in Mysore’, Artibus Asiae, Vol. XXXIV, No. 213, 1972, pp. 169-170 


P.B. Desai: 


“A New Buddhist Centre’, Journal of Karnataka University (Social 
Sciences), Vol. IV, 1968, pp. 3-8 


M. 5. Nagaraja Rao (Ed.) : Progress of Archaeology in Karnataka (1956-72), 
Mysore, 1978, pp. 35-36 : ‘Brahmi Inscriptions and their bearing on the 
Great Stupa at Sannati’, Indian Epigraphy : uts bearing on the History of Art, 
Varanasi, 1985, pp. 41.45 ; ‘Sculptural Art in Sannati’, Kusumanjali (C. 
Sivarama Murti Commemoration Volume), New Delhi, 1985 


3 A.Sundara: ‘Excavations in Sannati-1986-87’, Puratattva, Vol. 17, 1987 


ಇತಿಹಾಸ ದರ್ಶನ 


೧೩ 


ಗಳನ್ನು ಬಿಂಬಿಸುವ ಆಲಂಕಾರಿಕ ಪಟ್ಟಿಕೆಗಳು ಹಾಗೂ 
ವಿನೋದದಲ್ಲಿರುವ ದಾನಿ-ದಂಪತಿಗಳನ್ನು ಬಿಂಬಿಸುವ 
ಶಾಸನ ಸಹಿತವಾದ ಆಲಂಕಾರಿಕ ಪಟ್ಟಿಕೆಗಳಂ, ಪೂರ್ಣ 
ಉಬ್ಬಿನಾಕಾರದ ಕುಬ್ಬ ಯಕ್ಷರು, ರೆಕ್ಕೆಯುಳ ಕ ಕುದುರೆ 
ಮತ್ತಿತರ ಪ್ರಾಣಿ, ಇತ್ಮಾದಿಗಳಂ ಸರ್ವಶ್ರುತವಾಗಿವೆ. 
ಈಗ ಇಲ್ಲಿ ಗಮನಿಸಲಾಗಿರುವ ಎರಡು ಶಿಲ್ಪಗಳು 
ಗಾತ್ರದಲ್ಲಿ ಸಣ್ಣವಾದರೂ ವಸ್ತು ಮತ್ತು ವೈವಿಧ್ಯಗಳಲ್ಲಿ 
ಭಿನ್ನವೆನಿಸಿವೆ, 


ಯಕ್ಷ(?)ಶಿಲ್ಪ : ಚಿತ್ರ ೧ರಲ್ಲಿ ಕಾಣುವುದು 
ವಾಸ್ತವವಾಗಿಯೂ ಏಕಶಿಲಾ ಯಕ್ಷನ ತುಂಡು ಶಿಲ್ಪ. 
ಇದರ ಉದರ ಮತ್ತು ಸೊಂಟದ ಭಾಗವು ವಠಕಾತ್ರ 
ಉಳಿದುಕೊಂಡಿದ್ದು , ಉದರದ ಭಾಗವು ಮುಕ್ಕಾಗಿದೆ. 
ಎದೆಯ ಮೇಲ್ಭಾಗ ಮತ್ತು ಮಧ್ಯತೊಡೆಯ ಕೆಳಭಾಗದ 
ಅವಶೇಷಗಳು ನಷ್ಟಗೊಂಡಿವೆ. ಆದರೂ ಈಗ ಉಳಿದಿ 
ರುವ ಅವಶೇಷವು ಈ ಶಿಲ್ಪವು ನಿಂತಿರುವ ಭಂಗಿಯಲ್ಲಿರು 
ವುದನ್ನು ಖಚಿತಪಡಿಸುತ್ತದೆ. ಎಡಗೈಯನ್ನು ಸೊಂಟದ 
ಮೇಲೆ ಇರಿಸಿಕೊಂಡಂತೆ ಮೂಡಿಸಲಾಗಿದೆ. ಹಾಗೆಯೇ, 
ಶಿಲ್ಪವು ಕಟಿಬಂಧ ಸಹಿತವಾದ "ಧೋತ್ರ'ವನ್ನ ಧರಿಸಿ 
ರುವಂತೆ ಬಿಡಿಸಿದ್ದು, ಪಾರ್ಶ್ವದಲ್ಲಿ ಇಳಿಬಿದ್ದಿರುವ ಕಟಿ 
ಬಂಧವು ನೆರಿಗೆಗಳಿಂದ ಕೂಡಿದೆ. 


ಕಟೆಬಂಧವು ಜೋತುಬಿದ್ದಿರುವ ಗುಡಾಣದಂತಹ 
ಹೊಟ್ಟಿಗೆ ಕಟ್ಟು  ಬಿಗಿದಿರುವಂತಿದೆ. ಬೊಜ್ಜು ದೇಹವು 
ಗಮನಸೆಳೆಯುವಂಥಾದ್ದು ಸ ಹಸ್ತವು ಉಬ್ಬಿ 
ಕೊಂಡಿದೆಯಲ್ಲದೆ, ಬೆರಳಂಗಳು ದಪ್ಪವಾಗಿವೆ ಹಾಗೂ 
ಉಗುರುಗಳನ್ನು ಸ್ಪಷ್ಟವಾಗಿ ಬಿಡಿಸಲಾಗಿದೆ. ಮಂಂಬದಿ 
ಯಲ್ಲಿ ಕಾಣುವ ಧೋತ್ಪವು ವಿಶಿಷ್ಟತೆ ರಹಿತವಾದ ಅಸ್ಪಷ್ಟ 
ನೆರಿಗೆಗಳಿಂದ ಕೂಡಿದೆ. 


ಮಿಥುನ (ದಂಪತಿ) ಶಿಲ್ಪ : ಚಿತ್ರ ೨ರಲ್ಲಿ 
ಕಾಣುವುದು ದಾನಿ-ದಂಪತಿಗಳ ಶಿಲ್ಪವೆಂದಂ ವ್ಯಕ್ತ 
ಪಟ್ಟಿದ್ದು, ಭೂಷಣವಾಗಿ ಆರಾಮ ಭಂಗಿಯಲ್ಲಿ ನಿಂತಿರು 


ವಂತೆ ಇದೆ, ಆದರೆ ಸ್ತ್ರೀಯನ್ನು ತೋರಿಸುವ ಭಾಗ 


ಮತ್ತು ಪುರಂಷನ ಕುತ್ತಿಗೆಯ ಮೇಲ್ಭಾಗ, ಎಡಭುಜ, 
ಬಲಗೈ ಹಾಗೂ ಮೊಣಕಾಲಿನ ಕೆಳಭಾಗಗಳು ಒಡೆದಂ 
ಕಾಣೆಯಾಗಿವೆ. ಆದಾಗ್ಯೂ ಈ ಶಿಲ್ಪದ ಮೂಲ 
ಸ್ವರೂಪವನ್ನು ಈಗ ಲಭ್ಯವಿರುವ ಅವಶೇಷದಿಂದಲೇ 
ತಿಳಿದುಕೊಳ್ಳ ಬಹುದಾಗಿದೆ. ಪುರುಷನು ತನ್ನ ಬಲ 
ತೋಳನ್ನು ಸ್ತ್ರೀಯಳ ಸೊಂಟದ ಹಿಂಬದಿಯನ್ನು ಬಳಸಿ 
ಕೊಂಡು ಆಕೆಯ ಬಲಭುಜದ ಮೇಲೆ ಇರಿಸಿದಂತಿದೆ. 
ಹಾಗೆಯೇ, ಸ್ತ್ರೀಯು ಅಭರಣಯುಕ್ತವಾದ ಜೋಡಿಬಳೆ 
ಗಳನ್ನು ಧರಿಸಿದ ತನ್ನ ಎಡಗೈಯನ್ನು ಪುರುಷನ ಬೆನ್ನಿನ 
ಮೇಲೆ ನಾಜೂಕಾಗಿ ಇರಿಸಿದ್ದಾಳೆ, ಪುರುಷನ ಎದೆಯಂರಿ 
ನಗ್ಗವಾಗಿದೆ. ಆತನಂ ಕಟಿವಸ್ತಸಹಿತವಾದ ಧೋತ್ರ 
ವನ್ನು ಧರಿಸಿದ್ದ, ಅದು ಅಕರ್ಷಕ ನೆರಿಗೆಗಳಿಂದ 
ಕೂಡಿದೆ. ಆ ವಸ್ತ್ರವು ಮುಂಬದಿಯಲ್ಲಿ ವಕಾಲೆಯಕಾಕಾರ 
ದಲ್ಲಿ ಜೋತುಬಿದ್ದಿದ್ದು, ಪಾರ್ಶ್ವದಲ್ಲಿ ಉದ್ದವಾಗಿ 
ಕುಣಿಕೆಗಳಿಂದ ಬಂಧಿಸಿದಂತೆ ಅಲಂಕರಿಸಲ್ಪಟ್ಟಿ ಕೈದೆ. ಬೆನ್ನೂ 


. ಹುರಿಯಲ್ಲಿ ಕಾಣುವ ಲಂಬರೇಖೆಯಲ್ಲಿಯ ತಗ್ಗು ಆತನಂ 


ಆರೋಗ್ಯವಂತನೂ ದೃಢಕಾಯನೂ ಆದವನೆಂಬಂದನ್ನು 
ವ್ಯಕ್ತಪಡಿಸುತ್ತದೆ. ದುಂಡನೆಯ ಮತ್ತು ಆಳವಾದ 
ನಾಭಿಯಂಳ್ಳ ಸಮತಟ್ಟಾದ ಉದರ ಮತ್ತು ದೇಹದ 
ಎವಿಧ ಭಾಗಗಳು-ಅದರಲ್ಲೂ ಮುಖ್ಯವಾಗಿ ಪೃಷ್ಠಗಳಂ 
ಶಿಲ್ಪದ ನಿಲುವಿನ ಭಂಗಿಯ ಪ್ರಯುಕ್ತ ಲಾಸ್ಕಪ್ರಧಾನ 
ವಾಗಿ ತೋರುತ್ತವೆ. ಉಡುಪಿನ ಸರಳ ವಿನ್ಕಾಸದಿಂದಾಗಿ 
ಮನುಷ್ಯಾಕೃತಿಯ ಸಹಜ ಸೌಂದರ್ಯವು ಎದ್ದು ಕಾಣು 
ವಂತಿದೆ. 


ಶೈಲಿಯ ದೃಷ್ಟಿಯಿಂದ ಈ ಎರಡು ಶಿಲ್ಪಗಳೂ 
ಕ್ರಿ. ಶ. ೨ನೆಯ ಶತವಕಾನದವು. 


ಕೆಲವು ವಿಚಾರಗಳು : ಇತ್ತೀಚಿಗೆ ನಾನು 
ಕಾರವಾರ ಜಿಲ್ಲೆಯ ಹೈಗುಂದದಲ್ಲಿ ಪೂರ್ಣ ಉಬ್ಬಿನಾ 
ಕಾರದ ಏಕಶಿಲಾ ಯಕ್ಷನ ಶಿಲ್ಪವನ್ನು ಗಮನಿಸಿದ್ದೇನೆ.4 
ಈ ಹಿಂದೆಯೇ ಸನ್ನತಿಯಲ್ಲಿ ದೊರೆತ ಎರಡು ಅಥವಾ 
ಮೂರು ಯಕ್ಷ ಶಿಲ್ಪಗಳೂ ಬೆಳಕಿಗೆ ಬಂದಿವೆ. ಆದರೆ 


4 Indian Archaeology, A Review, Annual Report of the Archaeological Survey of 
India, 1973-74, p. 17, Plate XXXII; “ಇತ್ತೀಚಿನ ಕೆಲವು ಮುಖ್ಯ ಪುರಾತತ್ತ್ವ ಶೋಧನೆಗಳು”, 


ಕರ್ನಾಟಕ ಭಾರತಿ, ಸಂಪುಟ ೮, ಸಂಚಿಕೆ ೨, ೧೯೭೫ 


5 P.B. Desai, 1968 ; M. S. Nagaraja Rao, 1985 


೧೪ 


ಇತಿಹಾಸ ದರ್ಶನ 


2% 


ಇವು ತಲೆ ಇತ್ಯಾದಿ ಅಂಗಗಳಲ್ಲಿ ಹಣತೆಗಳನ್ನು ಧರಿಸಿರುವ 
ಭೃತ್ಯವೃತ್ತಿಯ ಕಂಬ್ದಯಕ್ಷರ ಶಿಲ್ಪಗಳು. ಈಗ ಇಲ್ಲಿ 
ಗಮನಿಸಲಾಗಿರುವ ಸನ್ನತಿಯ ಏಕಶಿಲಾ ಯಕ್ಷನ 
ಸಾಮಾನ್ಯ ಶಿಲ್ಪವು ಕುಬ್ಬಯಕ್ಷ ಶಿಲ್ಪದ ರೀತಿಯಲ್ಲಿದ್ದರೂ 
ಹೈಗುಂದದ ನಿರ್ದಿಷ್ಟಕಾಲದಲ್ಲಿ ಉಪಾಸನೆಗೆ ಬಳಸುವ 
ಶಿಲ್ಪದಂತೆಯೇ ಇದೆ, ಆದ್ಧರಿಂದ ಕರ್ನಾಟಕದ ಈ 
ಭಾಗದಲ್ಲಿ ಕ್ರಿಸ್ತಶಕಾರಂಭದ ಕಾಲಕ್ಕೆ ಯಕ್ಷಾರಾಧನೆಯು 
ಸಾಕಷ್ಟು ಪ್ರಚಲಿತವಾಗಿದ್ದಿತೆಂದು ತೋರುತ್ತದೆ. 
ಹೈಗುಂದದ ಯಕ್ಷಶಿಲ್ಬವು ಕರ್ಲೆಯಲ್ಲಿ ದೊರೆತಿರುವ 
ಶಿಲ್ಪದಂತೆಯೇ ಪಶ್ಚಿಮ ದಕ್ಸನ್ನಿನ ಶಿಲ್ಪಕಲಾಶೈಲಿಯಲ್ಲಿ 
ದ್ವರೆ, ಸನ್ನತಿಯ ಇಂತಹ ಬಹುಪಾಲು ಶಿಲ್ಪಗಳು ಅಮ 
ರಾವತಿಯ ನಂತರದ ಕಲಾಶೈಲಿಯಲ್ಲಿವೆ. 


ಇತಿಹಾಸ ದರ್ಶನೆ 


ಪೂರ್ಣಉಬ್ಬಿನಾಕಾರದ ವಿಂಥುನ (ದಂಪತಿ) 
ಶಿಲ್ಪವು ಕರ್ನಾಟಕದಲ್ಲಿ ದೊರೆತ ಶಾತವಾಹನರ ಕಾಲದ 
ಶಿಲ್ಪಶೈಲಿಯಲ್ಲಿರವ ಮೊಟ್ಟಮೊದಲನೆಯ ಶಿಲ್ಪ 
ವಾಗಿದೆ. ಮಿಥುನಾಕಾರದ ಉಬ್ಬು ಶಿಲ್ಪಗಳು ಸಾವರಾನ್ಯ 
ವೆನಿಸಿದ್ದರೂ ಈಗ ಸನ್ನತಿಯಲ್ಲಿ ದೊರೆತಿರುವ ಮಿಥುನ 
ಶಿಲ್ಪವು ಅಪರೂಪದ ಗಮನಾರ್ಹ ಶಿಲ್ಪವೆನಿಸಿದೆ. ಈ 
ಶಿಲ್ಪವು ಸಹಾ ಬಹುಶಃ ಉವಣಾ_ ಮಹೇಶ್ವರ ಶಿಲ್ಪ 
ದಂತೆಯೇ ದೈವಿಕ ಭಾವನೆಯನ್ನೂ ಉಪಾಸನ ಪದ್ಧತಿ 
ಯನ್ನು ಬಿಂಬಿಸುವ ಉದ್ದೇಶದಿಂದ ಕೂಡಿದ್ದಿರ 
ಬಹುದೇ ? 


(ಕನ್ನಡಾನುವಾದ/ಲಕ್ಷ್ಮಣ್‌ ತೆಲಗಾವಿ): 


೧೫ 


